ಕರ್ನಾಟಕ ವಿಧಾನ ಪರಿಷತ್ನು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 142 (224) 


2. ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ ಅರಳ 
(ವಿಧಾನ ಸಭೆಯಿಂದ ಚುನಾಯುತರಾದವರು) 
3. ಉತ್ತರಿಸುವ ದಿನಾಂಕ : 14.12.2021 
4. ಉತ್ತರಿಸುವ ಸಚಿವರು : ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರಸಂ | ಪ್ರಶ್ನೆ 


(ಅ) | ಜೀದರ್‌ ಜಲ್ಲೆಯಲ್ಲ ಮಹಿಳಾ ಉದ್ಯಮ 
ಪಾರ್ಕ್‌ ನಿರ್ಮಿಸಲು 42.57 ಎಕರೆ 
ಪ್ರದೇಶ ವಿನ್ಯಾಸ ನಕ್ಷೆ ಹೊಂದಿದ್ದು, 13.93 
ಕೋಟ ವೆಚ್ಚದಲ್ಲ ಕಾಮಗಾರಿಯನ್ನು 
ಕೈಗೆತ್ತಿಕೊಳ್ಳಲು ಕ್ರಮ ವಹಿಸಲಾಗಿದೆಯೇ:; 
ಇದು ಯಾವ ಹಂತದಲ್ಪದೆ; ಹಾಗೂ ಅದು 
ಯಾವ ಸ್ಥಳದಲ್ಲದೆ: 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವೃಧ್ಧಿ | 
ಮಂಡಳಿಯು ಜೀದರ್‌ ಜಲ್ಲೆ, ಕೊಲ್ಹಾರ 2೭ನೇ ಹಂತದ 
ಕೈಗಾರಿಕಾ ಪ್ರದೇಶದ 42-57 ಎಕರೆ ವಿಸ್ತೀರ್ಣದಲ್ಲಿ 
ಮಹಿಳಾ ಉದ್ಯಮ ಪಾರ್ಕ್‌ ನಿರ್ಮಿಸಲು ದಿನಾಂಕ: 
3೦.೦8.2೦21 ರಂದು ರೂ.6.01 ಕೋಟ ವೆಚ್ಚದ 
ಕಾಮಗಾರಿಗೆ ಕಾರ್ಯಾದೇಶ ನೀಡಲಾಗಿದೆ. 


ಸದರಿ ಕಾಮಗಾರಿಯನ್ನು ಪ್ರಾರಂಭಸುವ 
ಪ್ರಕ್ರಿಯೆಯನ್ನು ಗುತ್ತಿಗೆದಾರರು ಕೈಗೊಂಡಿರುತ್ತಾರೆ. 


(ಆ) | ಜಲ್ಲೆಯಲ್ಲ 2೦21-2೦೭೭ನೇ ಸಾಅನಲ್ಲ 
ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು 
ಸರ್ಕಾರವು ಯಾವ ಯಾವ ಕಂಪಸನಿಗಳಗೆ/ 
ಕಾರಾನೆಗಳಗೆ/ ಸಂಸ್ಥೆಗಳಗೆ ಎಷ್ಟಷ್ಟು 
ಎಕರೆ ಜಮೀನು ನೀಡಲಾಗಿದೆ? (ನೀಡಿದ್ದಲ್ಲ 
ತಾಲ್ಲೂಕುವಾರು ವಿವರವಾದ ಮಾಹಿತಿ 


ನೀಡುವುದು) 


2೦21-೭೦೭೭ನೇ ಸಾಅನಲ್ಪ ಜೀದರ್‌ | 
ಜಲ್ಲೆಯಲ್ಲ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಹಂಚಿಕೆ 
ಮಾಡಿರುವ ಜಮೀನಿನ ತಾಲ್ಲೂಕುವಾರು ವಿವರವನ್ನು 
ಅನುಬಂಧದಲ್ಲ ಒದಗಿಸಿದೆ. 


ಸಂಖ್ಯೆ: ಹಿಐ 2೦2೨ ಐಎಪಿ (ಇ) 2021 


ರ 
oN po ಜ್‌ \ 
(ಮುರುಗೇಶ ಆರ್‌. ಸಿರಾಣೆ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ba ಭೊ 


ಬೀದರ ಜಿಲ್ಲೆಯಲ್ಲಿ 2021-2022ನೇ ಸಾಲಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಸರ್ಕಾರವು ಯಾವ ಯಾವ 
ಕಂಪನಿಗಳಿಗೆ/ಕಾರಾನೆಗಳಿಗೆ/ಸಂಸ್ಥೆಗಳಿಗೆ ಎಷ್ಟೆಷ್ಟು ಎಕರೆ ಜಮೀನು ನೀಡಲಾಗಿದೆ ಎನ್ನುವ ವಿವರದ ಪಟ್ಟಿ. 


ಹೆಂಚೆಕೆಯಾದ 


ಜಮೀನಿನ 
” ಪನಿಗ ಖಿ pe 
ಕೈಗಾರಿಕಾ ಪ್ರದೇಶ ಕಂಪನಿ ಳಿಗೆ/ಾರ್ಸಾನೆಗಳಿಗೆ/ಸಂಸ್ಥೆಗಳ ಹೆಸರು ವಿಸೀರ್ಣ 
(ಎಕರೆಯಲ್ಲಿ) 


ಬಾದೆಕೈಗಾರಿಕಾ ಪೆದೇಶ 
ಬಾದ'ಆಟೋನೆಗರ ಪ್ರದೇಶ 
ಹಂತ-1 


€: ಪೇಟಿ ಸೀಂ 
ನೌಬಾದ ಆಟೋನಗರ ಪ್ರದೇಶ ಬವ 


ಹಂತ-2 


ಪೇಟ್‌ 


Ky 


ಮೇ: ಸಾಯಿದತ್ತ ಪೇಪರ 
ನಿವೇಶನ ಸಂಖ್ಯೆ: 102-P2 


೦ಡಸ್ಸೀ. 
ಕೋಳಾರ ಕೈಗಾರಿಕಾ ಪ್ರದೇಶ ಇಂಡ 


ಹಂತ-1 


1) ಮೇ: ರೀಜಿನಲ್‌ ಟ್ರಾನ್ನ್‌ಪೊರ್ಸ್‌ ಆಫಿಸ್‌, 
ಬೀದರ, ನಿವೇಶನ ಸಂಖ್ಯೆ: 117-P1 
2) ಮೇ: ತ್ರೀಶಾ ಇಂಡಸ್ಟ್ರೀ. ನಿವೇಶನ ಸಂಖ್ಯೆ: 


V8-P1 
3) ಶಂಭುಲಿಂಗೇಶ್ವರ ಇಂಡಸೀ. ನಿವೇಶನ 
ಲ 


ಸಂಖ್ಯೆ: 74 | 
4) ಪ್ರವೀಣ ಟೇಕ್ಸ್‌ಟೈಲ್‌ ಪ್ರಿಂಟಿಂಗ್‌ ಇಂಡಸ್ಟ್ರೀ. 
ನಿವೇಶನ ಸಂಖ್ಯೆ: 67 


ಕೋಳಾರ ಕೈಗಾರಿಕಾ ಪ್ರದೇಶ 
ಹಂತ-2 


ಹುಮನಾಬಾದ ಕೈಗಾರಿಕಾ 
ಪ್ರದೇಶ 

ಬಸವಕಲ್ಯಾಣ ಕೈಗಾರಿಕಾ 
ಪ್ರದೇಶ 

ಬಸವಕಲ್ಯಾಣ 'ಆಟೋನಗರ 
ಪ್ರದೇಶ 


